ಕರ್ನಾಟಿಕ ವಿಧಾನ ಪರಿಷತ್ತು 


1 1ಹುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1258 


[ಸದಸ್ಯರ ಹೆಸರು 


ಶ್ರೀ ಕೊವಿ.ನಾರಾಯಣಸ್ವಾಮಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


3 | ಉತ್ತರಿಸಬೇಕಾದ ದಿನಾಂಕ 


22.09.2021 


* |ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


£3 ಪ್ರಶ್ನೆ ಉತ್ತರ 

ಅ) | ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು | ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, | 
ಉತ್ತರ ತಾಲ್ಲೂಕಿನ ತಹಶೀಲ್ಮಾರರಿಗೆ | ಬೆಂಗಳೂರು ಉತ್ತರ ತಾಲ್ಲೂಕು ಕಛೇರಿಯಲ್ಲಿ 
2019-20 ಮತ್ತು 2020-2021ನೇ | 2019-20ನೇ ಸಾಲಿನಲ್ಲಿ 95 ಅರ್ಜಿಗಳು, 2020-21ನೇ 
ಸಾಲಿನಲ್ಲಿ ಐ.ಎಂ.ಪಿ. ಪೋಡಿಗಾಗಿ ಬ೦ದ | ಸಾಲಿನಲ್ಲಿ ಇದುವರೆಗೆ 42 ಅರ್ಜಿಗಳು ಸ್ಮೀಕೃತ 
ಅರ್ಜಿಗಳೆಷ್ಟು; ವಾಗಿರುತ್ತದೆ. 

ಆ) | ಐ.ಎಂ.ಪಿ. ಪೋಡಿಗಾಗಿ ಸಕಾಲದಲ್ಲಿ | 
ನಿಗದಿಪಡಿಸಿರುವ ಕಾಲಾವಕಾಶ ಎಷ್ಟು; 7 ದಿವಗಳು 

ಇ) | ನಿಗದಿತ ಕಾಲಾವಕಾಶ ಮೀರಿದರೂ 
ಐ.ಎಂ.ಪಿ. ಪೋಡಿಯಾಗದ ಪ್ರಕರಣ ವಿಳಂಬವಾಗಿರುವುದಿಲ್ಲ. 
ಗಳೆಷ್ಟು ಮತ್ತು ವಿಳಂಬಕ್ಕೆ ಕಾರಣ 
ಗೇಳಮ; 

ಈ) | ಯಾವ ಕಾಲಮಿತಿಯಲ್ಲಿ ಬಾಕಿಯಿರುವ | ದಿನಾಂಕ: 17.09.2021 ರಿಂದ ಭೂದಾಖಲೆಗಳ 


ಐ.ಎಂ೦.ಪಿ. 
ಲಾಗುವುದು? 


ಪೋಡಿ ಪೂರ್ಣಗೊಳಿಸ 


ಸಹಾಯಕ ನಿರ್ದೇಶಕರು, ಬೆಂಗಳೂರು ಉತ್ತರ 
ತಾಲ್ಲೂಕು ಕಛೇರಿಯಲ್ಲಿ 05 ಪ್ರಕರಣಗಳು ಬಾಕಿ 
ಇದ್ದು, 5 ರಿಂದ 10 ದಿನಗಳೊಳಗಾಗಿ ಎಲ್ಲಾ 
ಪ್ರಕರಣಗಳನ್ನು ಪೂರ್ಣಗೊಳಿಸಲಾಗುವುದು. 


ಸಂಖ್ಯ: ಕಂಇ 148 ಎಸ್‌ಎಸ್‌ಸಿ 2021 


4 
A 6 ಹ 
(ಆರ್‌.ಅಶೋಕ) 


ಕಂದಾಯ ಸಚಿವರು 


